ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 619 
ಸದಸ್ಯರ ಹೆಸರು ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
kk 


ತ್ರೆ 


ಉತ್ತರ 


ಅ) 


ಪಶ್ನೆ 

ಮತು ಅತಿ ಸಣ್ಣ ರೈತರ ಕೃಷಿ 
ನ್‌) ಣ ಲ 

ನೀರಾವರಿ ಪಂಪುಸೆಟ್ಟುಗಳಿಗೆ 1 ಹೆಚ್‌.ಪಿ. 

ಯಿಂದ 10 ಹೆಚ್‌.ಪಿ. ತನಕ ವಿದ್ಯುತ್‌ ಸಂಪರ್ಕ 

ನೀಡುವಾಗ 


ಶುಲ್ಕವೆಷ್ಟು; 


ಏಧಿಸುತ್ತಿರುವ ಅಭಿವೃದ್ಧಿ 


ರಾಜ್ಯದ ವಿದ್ಯುತ ಸರಬರಾಜು ಕಂಪನಿ ವ್ಯಾಪ್ತಿಯಲ್ಲಿನ ರೈತರ ಕೃಷಿ 
ನೀರಾವರಿ ಪಂಪುಸೆಟ್ಟುಗಳಿಗೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 
41/ವಿಎಸ್‌ಸಿ2014/ಈ1 ದಿನಾಂಕ: 14.07.2014 & 23.07.2014 ರನ್ವಯ ದಿನಾಂಕ 
31.07.2012ರ ನಂತರ ಅನಧಿಕೃತವಾಗಿ ಸೇರ್ಪಡೆಗೊಂಡು ನೋಂದಾಯಿಸಿರುವ 
ಮತ್ತು ಹೊಸದಾಗಿ ನೋಂದಾಯಿಸಲ್ಲಡುವ ಪಂಪ್‌ಸೆಟ್‌ಗಳಿಗೆ ಹೊಸ ಸಂಪರ್ಕ/ 
ಅನಧಿಕೃತ ಸಂಪರ್ಕವೆಂಬ ಭೇದವನ್ನು ತೆಗೆದುಹಾಕಿ ಒಟ್ಟಾರೆ ನೀರಾವರಿ ಪಂಪ್‌ 
ಸೆಟ್ಟುಗಳ ವಿದ್ಯುತ್‌ ಸಂಪರ್ಕಕ್ಕೆ ರೈತರು ರೂ.10,000/- ಶುಲ್ಕದ ಜೊತೆಗೆ. ಠೇವಣಿ 
ಹಣವನ್ನು ಪಾವತಿಸಬೇಕಾಗಿರುತ್ತದೆ. ಈ ರೀತಿಯ ಹಣದ ಪಾವತಿಯು ಯಾವುದೇ 
ದಂಡನಾ ಶುಲ್ಕವಾಗಿರದೆ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಮೂಲಭೂತ 
ಸೌಕರ್ಯ ಕಲ್ಲಿಸಲು ಪಾವತಿಸುವ ಹಣವೆಂದು ಪರಿಗಣಿಸಲಾಗುವುದು. 


ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿನ ಸಣ್ಣ ಮತ್ತು ಅತಿ 
ಸಣ್ಣ ರೈತರ ಕೃಷಿ ನೀರಾವರಿ ಪಂಪುಸೆಟಗಳಿಗೆ 1 ಹೆಚ್‌.ಪಿ. ಯಿಂದ 10 
ಹೆಚ್‌.ಪಿ.ವರೆಗೆ ವಿದ್ಯುತ್‌ ಸಂಪರ್ಕ ಪಡೆಯಲು ರೂ.10,000/- ಗಳನ್ನು ಮಾತ್ರ 
ಮೂಲಸೌಕರ್ಯ ರಚನಾ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. 


ಆ) 


ವಿಧಾನ ಪರಿಷತ್ತಿನ ಅರ್ಜಿ ಸಮಿತಿಯು ಅರ್ಜಿ 
ಸಂಖ್ಯೆ 88/2014 ರಲ್ಲಿ ಸಮಿತಿಯು ಸಣ್ಣ 
ಮತ್ತು ಅತಿ ಸಣ್ಣ ರೈತರಿಗೆ ಉಚಿತ ವಿದ್ಯುತ್‌ 
ಸಂಪರ್ಕ 


ಕಲ್ಪಿಸುವಂತೆ ನೀಡಲಾದ 


ಸೂಚನೆಯನ್ನು ಇಲಾಖೆಯಿಂದ ಜಾರಿಗೆ 


ತರಲಾಗಿದೆಯೇ; ಇಲ್ಲವಾದಲ್ಲಿ ಕಾರಣವೇನು; 


ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ ವಿದ್ಯುತ್‌ ಮೂಲಸೌಕರ್ಯ ಕಲ್ಪಿಸಲು 
ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸುಮಾರು ರೂ. 100 ಲಕ್ಷದಿಂದ ರೂ. 1.65 
ಲಕ್ಷದವರೆಗೆ ವೆಚ್ಚವಾಗುತ್ತಿದೆ. 


ನೀರಾವರಿ ಪಂಪ್‌ ಸೆಟ್‌ ಗಳ ಮೂಲಸೌಕರ್ಯ ರಚನೆಗೆ ವಿದ್ಯುತ್‌ 
ಸರಬರಾಜು ಕಂಪನಿಗಳಿಗೆ ವಾಸ್ತವಿಕವಾಗಿ ತಗಲುವ ಸಂಪೂರ್ಣ ವೆಚ್ಚವನ್ನು 
ರೈತರಿಂದ ಭರಿಸಲು ಆರ್ಥಿಕವಾಗಿ ಸಂಕಷ್ಟವಾಗುವ ಅಂಶವನ್ನು ಪರಿಗಣಿಸಿ, 
ಕೇವಲ ರೂ. 10,000/- ಗಳನ್ನು ಮಾತ್ರ ಪಡೆಯಲಾಗುತ್ತಿದೆ. ಉಳಿದ ವೆಚ್ಚವನ್ನು 
ವಿದ್ಯುತ್‌ ಸರಬರಾಜು ಕಂಪನಿಗಳೇ ಭರಿಸುತ್ತಿವೆ. 


ಇ) 


ಅಭಿವೃದ್ಧಿ ಶುಲ್ಕವನ್ನು ಪಾವತಿಸಿಕೊಂಡರೂ 
ಸಾಮಗಿಗಳನ್ನು ನೀಡದೇ 


ಸಂಪರ್ಕವನ್ನು 


ಸಹ 
ವರ್ಷಾನುಗಟ್ಟಲೇ ವಿದ್ಯುತ್‌ 
ನೀಡದಿರಲು ಕಾರಣವೇನು; ಇದರಿಂದ ರೈತರ 
ಕೃಷಿ ತೊಂದರೆಯಾಗಿ 
ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಚಟುವಟಿಕೆಗಳಿಗೆ 


ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿನ ರೈತರ ಕೃಷಿ 
ನೀರಾವರಿ ಪಂಪುಸೆಟ್ಟುಗಳಿಗೆ ಸರ್ಕಾರದ ಆದೇಶದಂತೆ ಹಣ ಪಾವತಿಸಿರುವ ರೈತರ 
ಜೇಷ್ಠತಾ ಪಟ್ಟಿ ತಯಾರಿಸಿ ಅದರಂತೆ ರೈತರ ನೀರಾವರಿ ಪಂಪ್‌ ಸೆಟ್‌ಗಳಿಗೆ 
ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ರೈತರ ಕೃಷಿ ನೀರಾವರಿ ಪಂಪ್‌ ಸೆಟ್‌ಗಳಿಗೆ. 
ವಿದ್ಧುಶ ಸಂಪರ್ಕ ಕಲ್ಪಿಸಲು ವಿದುತ್‌ ಮಾರ್ಗ ಹಾಗೂ ಅವಶ್ಯವಿರುವಲ್ಲಿ 
ಪರಿವರ್ತಕಗಳನ್ನು ಅಳವಡಿಸಲು ಟೆಂಡರ್‌ ಪ್ರಕ್ರಿಯೆಯನ್ನು ಕೈಗೊಂಡು ಹಂತ” 
ಹಂತವಾಗಿ ಗುತ್ತಿಗೆ ಆಧಾರದಲ್ಲಿ ಕಾಮಗಾರಿಯನ್ನು ಕೈಗೊಂಡು ಮೂಲಭೂತ 
ಸೌಕರ್ಯವನ್ನು ಒದಗಿಸಿ ವಿದ್ಯುತ್‌ ಸಂಪರ್ಕ ಕಲ್ಲಿಸಲಾಗಿರುತ್ತದೆ. 


ಮೂಲಭೂತ ಸೌಕರ್ಯ ರಚನೆಯ ಅಗತ್ಯತೆ ಇಲ್ಲದಿದ್ದಲ್ಲಿ ಸರ್ವೀಸ್‌ 
ಮೈನ್ಸ್‌ ಮೂಲಕ ವಿದುತ್‌ ಸಂಪರ್ಕ ಕಲ್ಲಿಸಲಾಗುತ್ತಿದೆ. ವಿದ್ಯುತ್‌ ಮೂಲಭೂತ 
ಸೌಕರ್ಯ ಒದಗಿಸುವ ಕಾಮಗಾರಿಗಳನ್ನು ಯಾವುದೇ ವಿಳಂಬ ವಿಲ್ಲದಂತೆ 
ನಿರ್ವಹಿಸಲು ಕಾಮಗಾರಿಗಳಿಗೆ ಟೆಂಡರ್‌ ನೀಡಲಾಗಿದ್ದು ಕಾಮಗಾರಿಗಳು 
ಪ್ರಗತಿಯಲ್ಲಿದ್ದು, ಇದೊಂದು ನಿರಂತರ ಪ್ರಕಿಯೆಯಾಗಿರುತ್ತದೆ. 


ದಿನಾಂಕ: 31.08.2020ರ ಅಂತ್ಯಕ್ಕೆ ಮೂಲಭೂತ ಸೌಕರ್ಯ ಕಲ್ಲಿಸಲಾದ 
ಹಾಗೂ ಬಾಕಿ ಇರುವ ಪಂಪ್‌ ಸೆಟ್‌ಗಳ ವಿವರಗಳನ್ನು ಅನುಬಂಧದಲ್ಲಿ 


ಲಗತ್ತಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 184 ಇಬಿಎಸ್‌ 2020 


ಔಷ: 
(ಬಿ.ಎಸ್‌.ಯಡಿ ಸ್ಪ) 
ಮುಖ್ಯಮಂತ್ರಿ 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ. ಮೋಹನ್‌ ಕುಮಾರ್‌ ಕೊಂಡಬ್ಚಿ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


619ಕ್ಕೆ ಅನುಬಂಧ: 
ದಿನಾಂಕ: 31.08.2020ರ ಅಂತ್ಯಕ್ಕೆ ಮೂಲಭೂತ ಸೌಕರ್ಯ ಕಲ್ಲಿಸಲಾದ ಹಾಗೂ ಬಾಕಿ ಇರುವ ಪಂಪ್‌ ಸೆಟ್‌ಗಳ ವಿವರಗಳು 
ಕೆಳಕಂಡಂತಿವೆ 
1] ] ಮೂಲಭೂತ ಸರ್ವೀಸ್‌ 
ರೂ ಮೂಲಭೂತ 
ಸೌಲಭ್ಯ ಕಲ್ಪಿಸಿ ಮೇನ್‌ 
ಸಕ್ರಮಗೊಳಿಸಲಾದ 10,000/- | ರೂ 10,000/- ಸೌಲಭ್ಯ/ಸರ್ವೀಸ್‌ 
ವಿದ್ಯುತ್‌ ಮುಖಾಂತರ 
ವಿದ್ಯುತ್‌ ಅನಧಿಕೃತ ನೀರಾವರಿ | ಪಾವತಿಸಿರುವ ಪಾವತಿಸದೆ ಮೇನ್‌ ಮೂಲಕ 
ಸಂಪರ್ಕ ವಿದ್ಯುತ್‌ 
ಸರಬರಾಜು ಪಂಪಹುಸೆಟ್ಟುಗಳ ಒ ಇರುವ ಒಟ್ಟು ವಿದುತ್‌ ಸಂಪರ್ಕ 
3 ಸಗ ಟು “ | ನೀಡಲಾದ ಸಂಪರ್ಕ ಟ್‌ 
ಸಂ. ಕಂಪನಿ ಸಂಖ್ಯೆರೂ 50/- ನೀರಾವರಿ ನೀರಾವರಿ ಕಲ್ಲಿಸಬೇಕಾಗಿರುವ 
ನೀರಾವರಿ ನೀಡಲಾದ 
ಹೆಸರು ನೋಂದಾಣಿ ಶುಲ್ಕ ಪಂಪು ಪಂಪುಸೆಟ್ಟುಗಳ ನೀರಾವರಿ 
ಪಂಪು ನೀರಾವರಿ 
ಪಾವತಿಸಿದ) ಸೆಟ್ಟುಗಳ ಸಂಖ್ಯೆ ಪಂಪುಸೆಟ್ಟುಗಳ 
ಸೆಟ್ಟುಗಳ ಪಂಪುಸೆಟ್ಟುಗಳ 
ಸಂಖ್ಯೆ ಸಂಖ್ಯೆ 
1 ಸಂಖ್ಯೆ ಸಂಖ್ಯೆ 
1 ಬೆ.ವಿ.ಕಂ 142442 130136 12306 91017 7287 : 31832 
2 ಸೆಸ್ಟ್‌ 
ಕ 92747 92595 152 57351 5367 29877 
3 | ಮೆಸ್ಕಾಂ 99932 79682 18630 22455 49354 7873 
— 
4 ಹೆಸ್ಕಾಂ 171367 136796 34571 88707 [ 35469 24541 
5 » ಜೆಸ್ಕಾಂ 31299 20849 10450 8047 5323 7479 
ಒಟ್ಟು 537787 460058 76109 267577 102800 101602 


